ಕರ್ನಾಟಿಕ ವಿಧಾನ ಪರಿಷತ್‌ 


ಠ್ರ- ಪ್ರಶ್ನೆ ಉತ್ತರ 


ಸಂ. 

ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸರ್ಕಾರದ ಆದೇಶ ಸಂಖ್ಯೆ:145 ಬಿಸಿಎ 2021 
ಸ್ಥಾಪನೆಯಾಗಿದ್ದು, ಈ ನಿಗಮ | ದಿನಾ೦ಕ:17.07.2021 ರಲ್ಲಿ ಒಕ್ಕಲಿಗ, ವಕ್ಕಲಿಗ, ಸರ್ಪ 
ಕಾರ್ಯಾರಂಭಗೊಂಡಿದೆಯೇ; | ಒಕ್ಕಲಿಗ, ಹಳ್ಳಿಕಾರ್‌ ಒಕ್ಕಲಿಗ ನಾಮಧಾರಿ ಒಕ್ಕಲಿಗ, 
ಗಂಗಡ್‌ಕಾರ್‌ ಒಕ್ಕಲಿಗ, ದಾಸ್‌ ಒಕ್ಕಲಿಗ, ರೆಡ್ಡಿ ಒಕ್ಕಲಿಗ, 
ಮರಸು ಒಕ್ಕಲಿಗ, ಗೌಡ(GOUDA)/ಗೌB(GOWDA), 
ಹಳ್ಳಿಕಾರ್‌ ಒಕ್ಕಲಿಗ, ಕುಂಚಿಟಿಗ ಗೌಡ, ಕಾಪು, ಹೆಗ್ಗಡೆ, 
ಕಮ್ಮ, ರೆಡ್ಡಿ, ಗೌಂಡರ್‌, ನಾಮದಾರಿ ಒಕ್ಕಲಿಗ, ಕಾಪು, 
ಹೆಗ್ಗಡೆ, ಕಮ್ಮ, ರಡ್ಡಿ ಗೌಂಡರ್‌, ನಾಮಧಾರಿಗೌಡ, 
ಉಪ್ಪಿನ ಕೊಳಗ/ಉತ್ತಮಕೊಳಗ ಸಮುದಾಯಗಳ 
ಸರ್ವೋತೋಮುಖ ಅಭಿವೃದ್ಧಿಗಾ್ಗಿ “ಒಕ್ಕಲಿಗ 
ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗಿದೆ. 


ನಿಗಮದ ಸ್ಥಾಪನೆಗೆ ಸಂಬಂಧಿಸಿದಂತೆ 
ಕಾನೂನಾತಕ ಕೆಲಸಗಳು ಪ್ರಗತಿಯಲ್ಲಿರುತ್ತವೆ. 
ಕಂಪನಿ ಆಕ್ಟ್‌-2013 ರಲ್ಲಿನ ನಿಯಮಗಳಲ್ಲಿ 
ಸೂಚಿಸಿರುವಂತೆ ಕಾರ್ಯಾರಂಭ ಮಾಡಲಾಗುವುದು. 
ಒಕ್ಕಲಿಗ ಅಭಿವೃದ್ಧಿ ನಿಗಮಕ್ಕೆ, Memorandum of 
Association ಮತ್ತು ಸಗicles of Association ಗಳನ್ನು 
ರಚಿಸುವ ಹಾಗೂ ಅಳವಡಿಸುವ ಕಾರ್ಯವು ಪ್ರಗತಿಯ | 
ಹಂತದಲ್ಲಿರುತ್ತದೆ. | 


ಈ ನಿಗಮದ 
ಕಾರ್ಯಾರಂಭದ ಪ್ರಗತಿಯು 
ಯಾವ ಹಂತದಲ್ಲಿದೆ ; 


ನ್ವಯಿಸುವುದಿಲ್ಲ. | 


RS oasis 
4 is 


LS 


(ಕೋಟಿ J ಪೂಜಾರಿ) 
ಸಮಾಜ ಕಲ್ಯಾಣ ಹಗೂ ಹಿಂದುಳಿದ ವರ್ಗಗಳ 


ಕೆಲ್ಯಾಣ ಸಚಿವರು 


